ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಹದಿನಾರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟಿ 


ಶುಕವಾರ, ದಿನಾಂಕ 23ನೇ ಫೆಬವರಿ, 2018 
(ಸಮಯ: ಬೆಳಿಗ್ಗೆ 10.30 ಗಂಟಿಗೆ) 


1. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


1. ಕಾರ್ಯದರ್ಶಿಯವರು:- 


ಕರ್ನಾಟಕ ವಿಧಾನಸಭೆಯಿಂದ ಅಂಗೀಕಾರವಾದ ರೂಪದಲ್ಲಿ ಮತ್ತು ಕರ್ನಾಟಕ 
ವಿಧಾನಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 2017ನೇ 
ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಧಾನಿಲಯಗಳ ವಿಧೇಯಕವನ್ನು ಸಭೆಯ ಮುಂದಿಡುವುದು. 


1. ಸದಸ್ಯರಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ನಾಲ್ಕನೇ ಪಟ್ಟಿಯ ರೀತ್ಯ, 


2. ವರದಿಗಳನ್ನೊಪ್ಪಿಸುವುದು 


ಶ್ರೀ ಆರ್‌. ಅಶೋಕ (ಅಧ್ಯಕ್ಷರು. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ) ಅವರು 2016-17 
ಮತ್ತು 2017-18ನೇ ಸಾಲಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ 1ನೇ 
ವರದಿಯನ್ನೊಪ್ಪಿಸುವುದು. 


ಸ್‌ 


2) ಶ್ರೀ ಸಾರಾ. ಮಹೇಶ್‌ (ಅಧ್ಯಕ್ಷರು. ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ ಸಮಿತಿ) 
ಅವರು 2016-17ನೇ ಸಾಲಿನ ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ ಸಮಿತಿಯ 33ನೇ 
ವರದಿಯನ್ನೊಪ್ಪಿಸುವುದು. 


3) ಶ್ರೀ ಬಿ.ಆರ್‌. ಯಾವಗಲ್‌ (ಅಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್‌ ರಾಜ್‌ 
೦ಸ್ಥೆಗಳ ಸಮಿತಿ) ಅವರು 2016-17ನೇ ಸಾಲಿನ ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್‌ 
ಜ್‌ ಸಂಸ್ಥೆಗಳ ಸಮಿತಿಯ 26ನೇ ವರದಿಯನ್ನೊಪ್ಪಿಸುವುದು. 


2 


ಲ 


ಹೌ 


ಆಜಾ 


4) ಶ್ರೀ ಕೆ. ಶಿವಮೂರ್ತಿ (ಅಧ್ಯಕ್ಷರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ 
ಕಲ್ಯಾಣ ಸಮಿತಿ) ಅವರು 2016-18ನೇ ಸಾಲಿನ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ 
ಪಂಗಡಗಳ ಕಲ್ಯಾಣ ಸಮಿತಿಯ 9ನೇ ವರದಿಯನ್ನೊಪ್ಪಿಸುವುದು. 


5) ಶ್ರೀ ಎನ್‌.ಎ. ಹ್ಯಾರಿಸ್‌ (ಅಧ್ಯಕ್ಷರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ) ಅವರು 
2016-17 ಮತ್ತು 2017-18ನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ 
33ನೇ ವರದಿಯನ್ನೊಪ್ಪಿಸುವುದು. 


3. ವಿತ್ತೀಯ ಕಾರ್ಯಕಲಾಪಗಳು 


ಅ) 2018-19ನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ ಚರ್ಚೆ, 
ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


ಆ) 2017-18ನೇ ಸಾಲಿನ ಪೂರಕ ಅಂದಾಜು (ಮೂರನೆಯ ಹಾಗೂ ಅಂತಿಮ ಕಂತು) ಗಳ 
ಮೇಲೆ ಚರ್ಚೆ, ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


4. ಶಾಸನ ರಚನೆ 


1. ವಿಧೇಯಕವನ್ನು ಮಂಡಿಸುವುದು 


1) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2018ನೇ ಸಾಲಿನ ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 
2) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2018ನೇ ಸಾಲಿನ ಕರ್ನಾಟಕ ಧನವಿನಿಯೋಗ ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


x 


ಹ 
3) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2018ನೇ ಸಾಲಿನ ಕರ್ನಾಟಕ ವೃತ್ತಿಗಳ, ಕಸಬುಗಳ, ಆಜೀವಿಕೆಗಳ ಮತ್ತು 


ಮು 


ಉದ್ಯೋಗಿಗಳ ಮೇಲಣ ತೆರಿಗೆ (ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


11. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 
ಅ) 2018ನೇ ಸಾಲಿನ ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
2) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2018ನೇ ಸಾಲಿನ ಕರ್ನಾಟಕ ಧನವಿನಿಯೋಗ ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
3) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2018ನೇ ಸಾಲಿನ ಕರ್ನಾಟಕ ವೃತ್ತಿಗಳ, ಕಸಬುಗಳ, ಆಜೀವಿಕೆಗಳ ಮತ್ತು 
ಉದ್ಯೋಗಿಗಳ ಮೇಲಣ ತೆರಿಗೆ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


111. ವಿಧೇಯಕವನು, ಪುನರ್‌ ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 
1 ಶ್ರೀ ಬಸವರಾಜ ರಾಯರೆಡ್ಡಿ (ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಸಭೆಯಿಂದ ಅಂಗೀಕಾರವಾದ ರೂಪದಲ್ಲಿ ಮತ್ತು ಕರ್ನಾಟಕ 
ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 
2017ನೇ ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ವಿಧೇಯಕವನ್ನು 
ಪುನರ್‌ ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 


ಅ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
ಎಕೆ 


ಅ) 


ಆ) 


2) 


3) 


4 


ಮ್‌ 


5 


ಗಿ” 


6) 


7) 


8) 


ಖಃ 


ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 
ತಡೆಹಿಡಿಯಲಾದ ಪ್ರಶ್ನೆಗಳು:- 


ದಿನಾಂಕ: 09.02.2018ರ ನಾಲ್ಕನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಅಪ್ಪಚ್ಚು ರಂಜನ್‌.ಎಂ.ಪಿ. ಅವರ 
ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 46(520) 


ದಿನಾಂಕ: 09.02.2018ರ ನಾಲ್ಕನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಕಾಶಪ್ಪನವರ್‌ ವಿಜಯಾನಂದ್‌ 
ಶಿವಶಂಕರಪ್ಪ ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. 
47665) 


ದಿನಾಂಕ: 09.02.2018ರ ನಾಲ್ಕನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ನಾರಾಯಣಸ್ವಾಮಿ ಎಸ್‌.ಎನ್‌. 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 54634) 


ದಿನಾಂಕ: 09.02.2018ರ ನಾಲ್ಕನೇ 
ತಡೆಹಿಡಿಯಲಾದ ಶ್ರೀ ಶಿವಾನಂದ ಎಸ್‌. 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. 55(673) 


ಪಟ್ಟಿಯಿಂದ 
ಪಾಟೀಲ 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಉಮೇಶ್‌ ವಿಶ್ವನಾಥ್‌ ಕತ್ತಿ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 106(1297) 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಸಿ.ಟಿ. ರವಿ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ 107(1219) 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. 109636) 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ವಿಶ್ವನಾಥ ಚಂದ್ರಶೇಖರ 
ಮಾಮನಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
110832) 


ಒಂಬತನೇ ಪಟಿ 
ಮು [ಕ 


ಇಂಧನ ಸಚಿವರು 


ಇಂಧನ ಸಚಿವರು 


ಕೃಷಿ ಮಾರುಕಟ್ಟೆ ಮತ್ತು 


ತೋಟಗಾರಿಕೆ ಸಚಿವರು 


ಇಂಧನ ಸಚಿವರು 

ಆಹಾರ ಮತ್ತು ನಾಗರಿಕ 
ಸರಬರಾಜು ಹಾಗೂ 
ಗ್ರಾಹಕರ ವ್ಯವಹಾರಗಳ 
ಸಚಿವರು 

ಆರೋಗ್ಯ ಮತ್ತು ಕುಟುಂಬ 
ಕಲ್ಮಾಣ ಸಚಿವರು 

ಆಹಾರ ಮತ್ತು ನಾಗರಿಕ 
ಸರಬರಾಜು ಹಾಗೂ 
ಗ್ರಾಹಕರ ವ್ಯವಹಾರಗಳ 
ಸಜೆವರು 


ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ, ವಿಕಲಚೇತನರ 
ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ಸಚಿವರು 
ತಕ್ಕ 


9) 


10) 


11) 


12) 


13) 


ಇ) 


1) 


ವಿ 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ನರೇ೦ದ್ರಸ್ವಾಮಿ ಪಿ.ಎಂ. ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 111(೨82) 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಮಧು ಬಂಗಾರಪ್ಪ ಎಸ್‌. 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. 113(1292) 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಸೋಮಶೇಖರ್‌ ಎಸ್‌.ಟಿ. 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 117(1338) 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಷಡಕ್ಷರಿ. ಕೆ. ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ 118(831) 


ದಿನಾಂಕ: 22.02.2018ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ವಸಂತ ಬಂಗೇರ. ಕೆ. ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. 120(457) 


ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 


ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವರು 


ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವರು 


ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವರು 


ಸಮಾಜ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚೆವರು 


ಓ೦ಬತನೇ ಪಟಿ 
0 [0 


6. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಲಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಬಿ.ಎನ್‌.ವಿಜಯಕುಮಾರ್‌, ಶಿವನಗೌಡ ನಾಯಕ್‌, 


ಡಿ.ಎನ್‌. ಜೀವರಾಜ್‌ ಮತ್ತು ಸಿ.ಟಿ. ರವಿ ಇವರುಗಳು - ರಾಜ್ಯದಲ್ಲಿ ರೈತರು 2017-18ನೇ 
ಸಾಲಿನ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ರೈತರಿಂದ ವಿಮೆ ಹಣ ಪಡೆದಿದ್ದು, 
ಪ್ರಸ್ತುತ ಸಂಕಷ್ಟದಲ್ಲಿರುವ ರೈತರಿಗೆ ಬೆಳೆ ವಿಮೆ ಪರಿಹಾರ ಒದಗಿಸುವ ಬಗ್ಗೆ 


ಹಾಗೂ 


ಶ್ರೀ ಬಸವರಾಜ ಎಸ್‌. ಬೊಮ್ಮಾಯಿ ಇವರು - ಹಾವೇರಿ ಜಿಲ್ಲೆಯ ರೈತರಿಗೆ ಭತ್ತದ 
ಬೆಳೆಯ ವಿಮೆ ಹಣ ಪಾವತಿಯಾಗದಿರುವ ಬಗ್ಗೆ ಪ್ರತಿಭಟನೆ ಮಾಡುತ್ತಿರುವ ರೈತರನ್ನು 
ವಿನಾಕಾರಣ ಬಂಧಿಸುತ್ತಿದ್ದು, ಬೆಳೆ ವಿಮೆ ಪರಿಹಾರ ಹಣವನ್ನು ಕೂಡಲೇ ಬಿಡುಗಡೆ 


ಮಾಡುವಂತೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಈತ 


ಬಗ್ಗೆಯ 

2) ಶ್ರೀಯುತರುಗಳಾದ ಹೆಚ್‌.ಡಿ ಕುಮಾರಸ್ವಾಮಿ, ಹೆಚ್‌. ಡಿ ರೇವಣ್ಣ, ಕೆ.ಎಂ. ಶಿವಲಿಂಗೇಗೌಡ, 

ಸಿ.ಬಿ. ಸುರೇಶ್‌ಬಾಬು ಮತ್ತು ಇತರರು - ಹಾಸನ ಜಿಲ್ಲೆಯ ಹೇಮಾವತಿ, ಯಗಚಿ ಮತ್ತು 

ವಾಟೇಹೊಳೆ ಜಲಾಶಯಗಳ ವ್ಯಾಪ್ತಿಯಲ್ಲಿ ಸಮರ್ಪಕವಾಗಿ ನೀರನ್ನು ಹರಿಸದಿರುವುದರಿ೦ದ 

ಬೆಳೆ ನಾಶವಾಗಿದ್ದು, ಅಲ್ಲಿನ ರೈತರಿಗೆ ಪರಿಹಾರ ನೀಡುವ ವಿಷಯದ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


3) ಶ್ರೀಯುತರುಗಳಾದ ವಾಸು, ಪಿ.ಎಂ. ನರೇಂದ್ರಸ್ವಾಮಿ, ಹೆಚ್‌.ಪಿ. ಮಂಜುನಾಥ್‌ ಮತ್ತು 


ಕೆ.ಬಿ. ಪ್ರಸನ್ನಕುಮಾರ್‌ ಇವರುಗಳು - ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಯು.ಜಿ.ಸಿ. 
ಮಾನ್ಯತೆ ರದ್ದಾಗಿರುವುದರಿ೦ದ ವಿದ್ಯಾರ್ಥಿಗಳಿಗೆ ಆಗಿರುವ ಅನಾನುಕೂಲಗಳು ಸಿಬ್ಬಂದಿ 
ವರ್ಗದವರಿಗೆ ಉಂಟಾಗಿರುವ ಆರ್ಥಿಕ ನಷ್ಟ ಮತ್ತು ನಕಲಿ ಅಂಕ ಪಟ್ಟಿ ಹಗರಣಗಳ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


4) ಶ್ರೀಯುತರುಗಳಾದ ದುರ್ಯೋಧನ ಎಂ. ಐಹೊಳೆ, ಉಮೇಶ್‌ ವಿ. ಕತ್ತಿ, ವಿಶ್ವನಾಥ್‌ 


ಚಂದ್ರಶೇಖರ ಮಾಮನಿ ಮತ್ತು ಶಶಿಕಲಾ ಅ. ಜೊಲ್ಲೆ ಇವರುಗಳು - ಬೆಳಗಾವಿ ಜಿಲ್ಲೆಯ 
ಚಿಕ್ಕೋಡಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವ ಕುರಿತು ವಿಎಧ ಸಂಘಟನೆಗಳು 
ಅನಿರ್ದಿಷ್ಟ ಕಾಲದವರೆಗೆ ಮುಷ್ಕರವನ್ನು ನಡೆಸುತ್ತಿರುವ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


7. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಬಿ. ಸುರೇಶ್‌ಗೌಡ ಇವರು - 2017-18ನೇ ಸಾಲಿನಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ 
ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ಯೋಜನೆಗಳಡಿ ಕಾಮಗಾರಿಗಳು ಶೇಕಡ 
90ರಷ್ಟು ಪೂರ್ಣಗೊಂಡಿದ್ದು, ಇಲಾಖೆಗೆ ಹಣ ಬಿಡುಗಡೆಯಾಗಿದ್ದರೂ ಗುತ್ತಿಗೆದಾರರಿಗೆ 
ಹಣ ಪಾವತಿಸಲು ವಿಳಂಬ ಮಾಡುತ್ತಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


2) ಶ್ರೀ ವಿ. ಸುನೀಲ್‌ ಕುಮಾರ್‌ ಇವರು - ಗೌರವ ಡಾಕ್ಟರೇಟ್‌ ಪದವಿ ನೀಡಲು ಇರುವ 
ಮಾನದಂಡಗಳು ಹಾಗೂ ಆ ಪದವಿ ಪಡೆದುಕೊಂಡು ಹೆಸರು ದುರ್ಬಳಕೆ 
ಮಾಡಿಕೊಳ್ಳುತ್ತಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


3) 


4) 


5) 


6) 


7) 


8) 


ವ 


ಶ್ರೀ ಬಿ. ಸುರೇಶ್‌ಗೌಡ ಇವರು - ತುಮಕೂರು ತಾಲ್ಲೂಕು ಹೆಬ್ಬೂರು ಹೋಬಳಿ ಕೇಂದದಲ್ಲಿ 
ಡಾ॥ ಬಿ.ಆರ್‌. ಅಂಬೇಡ್ಕರ್‌ ಭವನ ಹಾಗೂ ಪಾರ್ವತಿ ಪುರ ಗ್ರಾಮಕ್ಕೆ ಬಾಬು 
ಜಗಜೀವನರಾಮ್‌ ಭವನಗಳ ನಿರ್ಮಾಣ ಕಾಮಗಾರಿ ಕಾರ್ಯವು ಅನುದಾನದ 
ಕೊರತೆಯಿಂದ ಅಪೂರ್ಣಗೊಂಡಿದ್ದು, ಈ ಎರಡು ಭವನಗಳನ್ನು ಪೂರ್ಣಗೊಳಿಸಲು 
ಅವಶ್ಯವಿರುವ ಅನುದಾನ ಮಂಜೂರು ಮಾಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಅವರು - ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಖಾಸಗಿ 
ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆಯ ವಶಕ್ಕೆ ತೆಗೆದುಕೊಳ್ಳಲು ಉದ್ದೇಶಿಸಿರುವ ಬಗ್ಗೆ 
ಮಾನ್ಯ ಜವಳಿ ಮತ್ತು ಮುಜರಾಯಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಡಿ.ಎನ್‌. ಜೀವರಾಜ್‌ ಇವರು - ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಅಟಲ್‌ 
ಜೀ ಜನಸ್ನೇಹಿ ಕೇಂದ್ರಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್‌ ಆಗಿ ಕಾರ್ಯನಿರ್ವಹಿಸುತ್ತಿರುವ 
ನೌಕರರುಗಳಿಗೆ ಕಳೆದ ಕೆಲವು ತಿಂಗಳುಗಳಿಂದ ವೇತನ ಪಾವತಿಯಾಗದೇ ಇರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಗುರು ಪಾಟೀಲ ಶಿರವಾಳ ಇವರು - ಯಾದಗಿರಿ ಜಿಲ್ಲೆಯ ಯಾದಗಿರಿ. ಸುರುಪುರ, 
ಶಹಾಪುರ ತಾಲ್ಲೂಕುಗಳಲ್ಲಿನ ವಿ.ಎಸ್‌.ಎಸ್‌. ಬ್ಯಾಂಕ್‌ಗಳ ಮೂಲಕ ರೈತರು ಬೆಳೆ ವಿಮಾ 
ಪರಿಹಾರಕ್ಕೆ ಪ್ರೀಮಿಯ೦ ಜಮೆ ಮಾಡುತ್ತಿದ್ದರೂ ಅವರುಗಳಿಗೆ ವಿಮಾ ಪರಿಹಾರ ನೀಡದೇ 
ವಂಚಿಸಿರುವ ಬಗ್ಗೆ ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ಎಂ.ಟಿ. ಕೃಷ್ಣಪ್ಪ ಮತ್ತು ಹೆಚ್‌.ಎಸ್‌. ಶಿವಶಂಕರ್‌ ಇವರುಗಳು - 
ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲಾ ಸಹಕಾರ 
ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತದಲ್ಲಿ ವಿವಿಧ ಹುದ್ದೆಗಳನ್ನು ತುಂಬಲು 
ನಡೆದಿರುವ ನೇಮಕಾತಿಯನ್ನು ರದ್ದುಪಡಿಸುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಎಂಟಿ. ಕೃಷ್ಣಪ್ಪ ಅವರು - ಶ್ರವಣಬೆಳಗೊಳ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ 
ಯಾತ್ರಾರ್ಥಿಗಳಿಗೆ ತಾತ್ಕಾಲಿಕ ವಸತಿ ಸೌಲಭ್ಯಗಳ ನಿರ್ಮಾಣ ಮಾಡುವ ಕಾಮಗಾರಿಯಲ್ಲಿ 
ನಡೆದಿರುವ ಅವ್ಯವಹಾರದ ಬಗ್ಗೆ ಮಾನ್ಯ ಮುಖ್ಯ ಮಂತ್ರಿಗಳ ಗಮನ ಸೆಳೆಯುವುದು. 


ಪಿ 


9) 


10) 


11) 


12) 


13) 


14) 


15) 


QE 
ಶ್ರೀ ಸಿ.ಎನ್‌. ಬಾಲಕೃಷ್ಣ ಇವರು - ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲ್ಲೂಕು ವ್ಯಾಪ್ತಿಯ 
ದಂಡಿಗನ ಹೋಬಳಿ ಆನೇಕೆರೆ ಹಾಗೂ ಇತರೆ 65 ಗ್ರಾಮಗಳಿಗೆ “ಬಹು ಗ್ರಾಮ 
ಯೋಜನೆಯಡಿಯಲ್ಲಿ” ಶಾಶ್ವತ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ವಿಷಯದ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 
ಶ್ರೀ ಹೆಚ್‌.ಡಿ. ರೇವಣ್ಣ ಇವರು - ಹಾಸನ ಜಿಲ್ಲೆ ಹಾಸನ ತಾಲ್ಲೂಕು ವ್ಯಾಪ್ತಿಯ ದುದ್ದ 
ಮತ್ತು ಶಾಂತಿ ಗ್ರಾಮ ಹೋಬಳಿ ಮತ್ತು ದಂಡಿಗನ ಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ 
ಗ್ರಾಮಗಳಿಗೆ ಶಾಶ್ವತ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಅವಶ್ಯ ಅನುದಾನ ಬಿಡುಗಡೆ 
ಮಾಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಗುರುಪಾಟೀಲ ಶಿರವಾಳ ಇವರು - ನಗನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘದಲ್ಲಿ ನಡೆದ ಅವ್ಯವಹಾರ ಕುರಿತು ತನಿಖೆಯನ್ನು ಕಾಲಮಿತಿಯೊಳಗೆ ಮುಗಿಸಿ 
ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳದೇ ಇರುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಎಸ್‌. ಸುರೇಶ್‌ ಕುಮಾರ್‌ ಇವರು - ಬೆಂಗಳೂರು ನಗರದ ಮಹಾಲಕ್ಷ್ಮಿ ಲೇಔಟ್‌ 
ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪರಿಮಳನಗರದ ಜನವಸತಿ ಸ್ಥಳದಲ್ಲಿ ಮೆ: ಯಶಸ್ವಿನಿ ಗ್ಯಾಸ್‌ 
ಏಜೆನ್ಸಿಯವರು ತೆರೆದಿರುವ ಗೋದಾಮನ್ನು ತೆರೆವುಗೊಳಿಸುವ ಬಗ್ಗೆ ಮಾನ್ಯ ಆಹಾರ ಮತ್ತು 
ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಎಸ್‌. ಮಂಜುನಾಥ ಗೌಡ ಇವರು - ಮಾಲೂರು ವಿಧಾನಸಭಾ ಕ್ಷೇತ್ರದ ಟೇಕಲ್‌ 
ಹೋಬಳಿಯ ಸುತ್ತಮುತ್ತಲಿನ ಸರ್ಕಾರಿ ಗೋಮಾಳವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ 
ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಗುರುಪಾಟೀಲ ಶಿರವಾಳ ಇವರು - ಸುರಪುರ ತಾಲ್ಲೂಕಿನಲ್ಲಿರುವ ಕೆಂಬಾವಿ 
ಹೋಬಳಿಯನ್ನು ತಾಲ್ಲೂಕು ಕೇ೦ದ್ರವನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕಳಲೆ ಎನ್‌. ಕೇಶವಮೂರ್ತಿ ಇವರು - ನಂಜನಗೂಡು ನಗರದಲ್ಲಿರುವ ರಾಷ್ಟ್ರೀಯ 
ಹೆದ್ದಾರಿ 766ರಲ್ಲಿ ಬೀದಿ ದೀಪಗಳಿಲ್ಲದೇ ಸಾರ್ವಜನಿಕರಿಗೆ ತೊಂದರೆಯಾಗಿರುವುದರಿಂದ 
ಕೂಡಲೇ ಬೀದಿ ದೀಪಗಳನ್ನು ಅಳವಡಿಸುವ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಮತ್ತು ಹಜ್‌ 
ಸಚಿವರ ಗಮನ ಸೆಳೆಯುವುದು. 

೨೦೨ 


16) 


17) 


18) 


19) 


20) 


21) 


ಅರ್ಗ 


ಶ್ರೀ ಸಾ.ರಾ. ಮಹೇಶ್‌ ಇವರು - ರಾಜ್ಯದಲ್ಲಿನ ಸರ್ಕಾರಿ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ 
ಪದವಿ ಪೂರ್ವ ಕಾಲೇಜುಗಳಲ್ಲಿ 1984ರಿಂದ 1987ರವರೆಗೆ ಗುತ್ತಿಗೆ ಆಧಾರದ ಮೇಲೆ 
ನೇಮಕಗೊಂಡು ಖಾಯಂಗೊಂಡಿರುವ ಶಿಕ್ಷಕರುಗಳ ಹಾಗೂ ಉಪನ್ಶ್ಯಾಸಕರುಗಳ ಕಾಲ್ಪನಿಕ 
ವೇತನ ಬಡ್ತಿಯನ್ನು ಹಿಂಪಡೆಯುವುದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು 
ರದ್ದುಗೊಳಿಸುವಂತೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಅಲ್ಪ ಸಂಖ್ಯಾತರ 
ಕಲ್ಯಾಣ ಮತ್ತು ವಕ್ಸ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಬಿ. ಸುರೇಶ್‌ಗೌಡ ಇವರು - ತುಮಕೂರು ತಾಲ್ಲೂಕು ವ್ಯಾಪ್ತಿಯಲ್ಲಿ ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿ೦ದ 2017-18ನೇ ಸಾಲಿನ ಮುಖ್ಯಮಂತ್ರಿ ಗ್ರಾಮ 
ವಿಕಾಸ ಯೋಜನೆಯಡಿಯಲ್ಲಿ ಮಂಜೂರಾಗಿದ್ದ ಅನುದಾನ ಬಿಡುಗಡೆಗೆ ಆರ್ಥಿಕ 
ಇಲಾಖೆಯಿಂದ ಅನುಮತಿ ಪತ್ರ ನೀಡಿ ಕಾಮಗಾರಿಗಳನ್ನು ಪ್ರಾರಂಭಿಸಲು ಅನುಕೂಲ 
ಮಾಡಿಕೊಡುವ ಕುರಿತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ಕಳಲೆ ಎನ್‌. ಕೇಶವಮೂರ್ತಿ ಇವರು - ಮೈಸೂರು ಜಿಲ್ಲೆ ಹೆಚ್‌.ಡಿ. ಕೋಟೆ 
ತಾಲ್ಲೂಕಿನಲ್ಲಿರುವ ನುಗು ಜಲಾಶಯಕ್ಕೆ ಕಬಿನಿ ಜಲಾಶಯದಿಂದ ಅಥವಾ ಕಬಿನಿ ಬಲದಂಡೆ 
ನಾಲೆಯಿಂದ ನೀರನ್ನು ಒದಗಿಸಲು ರೂಪಿಸಿರುವ ಏತ ನೀರಾವರಿ ಯೋಜನೆಯ 
ವಿಳಂಬದಿಂದ ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಗೋವಿಂದ ಎಂ. ಕಾರಜೋಳ ಅವರು - ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ 
ತಾಲ್ಲೂಕಿನಲ್ಲಿ ಸಸಾಲಟ್ಟಿ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಬಗ್ಗೆ 
ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರು - ಅಂಕೋಲಾದ ಪ್ರಸಿದ್ಧ ಉದ್ಯಮಿ ಹಾಗೂ 
ಸಾಮಾಜಿಕ ಮುಖಂಡರಾದ ಶ್ರೀ ಆರ್‌.ಎನ್‌. ನಾಯಕ್‌ರವರ ಹತ್ಯೆಯ ಸಂದರ್ಭದಲ್ಲಿ 
ಅವರ ಅಂಗರಕ್ಷಕ ಶ್ರೀ ರಮೇಶ ಲಕ್ಷ್ಮಣ ಗೌಡ ಇವರು ತೋರಿದ ಸಾಹಸಕ್ಕೆ ಮೆಚ್ಚಿ ಸರ್ಕಾರ 
ಪ್ರಶಂಸನಾ ಪತ್ರ ಮತ್ತು 1 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದರೂ ಇದುವರೆವಿಗೂ, 
ಘೋಷಿತ ಬಹುಮಾನ ನೀಡದೇ ಇರುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಕೆ.ಜೆ. ಬೋಪಯ್ಯ ಇವರು - ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲ್ಲೂಕಿನಲ್ಲಿ ಹುಲಿ- 
ಚಿರತೆಗಳ ದಾಳಿಯಿಂದ ಜಾನುವಾರುಗಳನ್ನು ಕಳೆದುಕೊಂಡ ರೈತರಿಗೆ ಗರಿಷ್ಟ ಮಟ್ಟದ 
ಪರಿಹಾರವನ್ನು ನೀಡುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 

—10- 


22) 


23) 


24) 


25) 


೨10೨ 


ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಇವರು - ದಾವಣಗೆರೆ ಜಿಲ್ಲೆ ಹರಿಹರ ನಗರದ ನಿವಾಸಿಯಾದ 
ಶ್ರೀ ಅಬ್ದಲ್‌ ಖಾದರ್‌ ಮತ್ತು ಫಾತೀಮಾಭಿ ರವರ ಪುತ್ರರಾದ ಶ್ರೀ ಜಾವೇದ್‌ ರವರು 
ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ರಾಜಸ್ಥಾನದ ಪೋಕ್ರಾನ್‌ನಲ್ಲಿ ತರಬೇತಿ ವೇಳೆ 
ಬಾಂಬ್‌ ಸ್ಪೋಟಗೊಂಡು ವೀರಮರಣವನ್ನಪ್ಪಿದ್ದು, ಸರ್ಕಾರವು ಇದುವರೆವಿಗೂ 
ಹುತಾತ್ಮ ಯೋಧರಿಗೆ ನೀಡುವ ಯಾವುದೇ ಪರಿಹಾರವನ್ನು ನೀಡದೇ ಇರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


ಶ್ರೀ ಬಿ.ಎನ್‌. ವಿಜಯ್‌ಕುಮಾರ್‌ ಇವರು - ಹಂಸದ್ದನಿ ಮೂಕ ಮಕ್ಕಳ ವಿಶೇಷ ಶಾಲೆ 
ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ನೌಕರರಿಗೆ ನಿವೃತ್ತಿ ವೇತನ ನೀಡಲು 
ಆರ್ಥಿಕ ಇಲಾಖೆ ಸಹಮತ ನೀಡಿದ್ದರೂ ಇದುವರೆವಿಗೂ ನಿವೃತ್ತಿ ವೇತನ ನೀಡದೇ ಇರುವ 
ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎಂ.ಟಿ. ಕೃಷ್ಣಪ್ಪ ಇವರು - ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾಡಪ್ರಭು 
ಕೆಂಪೇಗೌಡ ಬಡಾವಣೆಯಲ್ಲಿ ಬಳಕೆ, ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ 
ನೀಡಲಾಗಿರುವ ಟೆಂಡರ್‌ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಮಾನ್ಯ ಬೆಂಗಳೂರು 
ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಡಿ. ರೇವಣ್ಣ ಇವರು - ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕು ದಂಡಿಗನಹಳ್ಳಿ 
ಹೋಬಳಿ ಅಪ್ಪೇನಹಳ್ಳಿಯಲ್ಲಿರುವ ಸರ್ವೆ ನಂ. 83 ಸರ್ಕಾರಿ ಜಮೀನಾಗಿದ್ದು ಅದನ್ನು 
ಖಾಸಗಿಯವರು ಒತ್ತುವರಿ ಮಾಡಿರುವುದರಿಂದ ಸದರಿ ಜಾಗವನ್ನು ರಸ್ತೆಗಾಗಿ 
ತೆರವುಗೊಳಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(/0) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 
http://Kla. kar.nic.in/assembly/lobflob. htm 


